ಕರ್ನಾಟಿಕ ವಿಭಾವ ಪರಿಷತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಮಾನ್ಯ ಸದಸ್ಯರ ಹೆಸರು 


ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸಬೇಕಾದ ಸಚಿವರು 


ಮಿ 
66 


ಶ್ರೀ ಕಾಂತರಾಜ್‌(ಬಿಎ೦ಎಲ್‌) 


(ಸಳೀಯ ಸಂಸ್ಥೆಗಳ ಕ್ಲೇತು 
03.03.2020 


ಮಾನ್ಯ ನಗರಾಭಿವೃದ್ದಿ ಸಜಿವರು 


ಪ್ರಶ್ನೆ ಉತ್ತರ 
ಅ) ತುಮಕೂರು ಮಹಾನಗರಪಾಲಿಕೆ ತುಮಕೂರು ಮಹಾನಗರಪಾಲಿಕೆ 
ವ್ಯಾಪ್ತಿಗೆ ಒಳಪಡುವ ಐ.ಡಿ.ಎಸ್‌.ಎಂ.ಟಿ | ವ್ಯಾಪ್ಲಿಯಲ್ಲಿನ ವಾರ್‌ ನಂ ೭2ರಲ್ಲಿ 
ಯೋಜನೆಯಡಿ ಯಾವ ಯಾವ ಅರಳೀಮರದ ಪಾಳ್ಯದಲ್ಲಿ ಐ.ಡಿ.ಎಸ್‌.ಎಂ.ಟಿ 
ಬಡಾವಣೆಗಳಲ್ಲಿ ನಿವೇಶನಗಳನ್ನು ಯೋಜನೆಯಡಿಯಲ್ಲಿ ಒಟ್ಟು-1175 
ನಿರ್ಮಿಸಿ ವಿಂಗಡಿಸಲಾಗಿಣೆ; ನಿವೇಶನಗಳನ್ನು ನಿರ್ಮಿಸಲಾಗಿದೆ. | 
ಆ) | ಆಯಾ ಬಡಾವಣೆಗಳಲ್ಲಿ ಸದರಿ ಸದರಿ ಬಡಾವಣೆಯಲ್ಲಿ ಯಾವುದೇ 


ಯೋಜನೆಯಡಿ ವಿಂಗಡಿಸಿ 
ಹಂಚಿಕೆಯಾಗದೆ ಉಳಿದಿರುವ 
ನಿವೇಶನಗಳ ಸಂಖ್ಯೆ ಐಷ್ಟು ಯಾವ 
ಯಾವ ಅಳತೆಯ ಎಷ್ಟೆಷ್ಟು 
ನಿವೇಶನಗಳಿವೆ ಎಂಬ ಬಗ್ಗೆ ಸಂಪೂರ್ಣ 
ಮಾಹಿತಿ ನೀಡುವುದು) 


ನಿವೇಶನಗಳು ಹಂಚಿಕೆಗೆ ಬಾಕಿ ಇರುವುದಿಲ್ಲ 
ಸದರಿ ಬಡಾವಣೆಯಲ್ಲಿ ಈಗಾಗಲೇ 

1) 25*30 ಅಳತೆಯ 401 ನಿವೇಶನಗಳು 
30*40 ಅಳತೆಯ 419 ನಿವೇಶನಗಳು 
60*40 ಅಳತೆಯ 154 ನಿವೇಶನಗಳು 
ವಿವಿಧ ಅಳತೆಯ ಮೂಲೆ 
ಬಿವೇಶನಗಳು-201 
ಒಟ್ಟು -1175 ನಿವೇಶನಗಳನ್ನು 
ಹಂತಗಳಲ್ಲಿ ಐ.ಡಿ.ಎಸ್‌.ಎಂ.ಟಿ 
ಅಧ್ಯಕ್ಷರು ಹಾಗೂ 
ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯ ತೀರ್ಮಾನದ 
ರೀತ್ಯಾ ತುಮಕೂರು ನಗರಾಬಿವೃದ್ದಿ ಪ್ರಾಧಿಕಾರ 


2 
3) 
4) 


ವಿವಿಧ 


ತುಮಕೂರು ರವರಿಂದ(1ಸೇ ಹಂತ-248 2ನೇ! 


ಹಂತ-346, 3ನೇ ಹಂತ-262 ಒಟ್ಟು=856) 
ವಿಷೇಶನಗಳನ್ನು ಹಂಚಿಕೆ ಮಾಡಲಾಗಿರಿತ್ತದೆ. 
ನಂತರ 1998ರಲ್ಲಿ ತುಮಕೂರು ನಗರಸಭೆ 


ಪತಿಯಿಂದ ಉಳಿಕೆ 319018 ನಿವೇಶನಗಳನ್ನು | 


ಮತ್ತು 201 ವಿವಿಧ ಅಳತೆಯ ಮೂಲೆ 
ನಿವೇಶನಗಳನ್ನು ಬಹಿರಂಗ ಹರಾಜು 


ಮಾಡಲಾಗಿದೆ) 


ಸಮಿತಿ ! 
ಜಿಲ್ಲಾಧಿಕಾರಿಗಳ 


7 5 9 ] 
ಐ.ಡಿ.ಐಸ್‌.ಎಂ.ಟಿ ಸಮಿತಿ ಅಧ್ಯಕ್ಷರು ಹಾಗೂ | 


ಜಿಲ್ಲಾಧಿಕಾರಿಗಳ 
ಮಾಡಲಬಾಗಿರುತ್ತಡೆ. 


ಅಧ್ಯಕ್ಷತೆಯಲ್ಲಿಹಂಚಿಕೆ 


ಈ) 


ಸದರಿ ಯೋಜನೆಯಡಿ ವಿವೇಶನಗಳನ್ನು 
ಯಾವ ಯಾವ ವರ್ಗದವರಿಗೆ ಎಷ್ಟು 
ದರವನ್ನು ನಿಗಧಿಪಡಿಸಿ ಹಂಚಿಕೆ 
ಮಾಡಲಾಗಿದೆ; ಕಳೆದ ಐದು 
ವರ್ಷಗಳಿಂದ ಇಲ್ಲಿಯವರೆಗೆ 
ಹಂಚಿಕೆಯಾದ ನಿವೇಶನಗಳ ಮಾಯಿತಿ 
ನೀಡುವುದು) 


2530 ಅಳತೆಯ ವಿಮವೇಶನಗಳಿಗೆ ರೂ. 4050. 
3040 ಅಳತೆಯ ವಿವೆ?ಶನಗಳಿಗೆ ರೂ -14200. 
60%40 ಅಳತೆಯ ನಿವೇಶನಗಳಿಗೆ ರೂ. 
21600ಗಳ ದರದಲ್ಲಿ ಎಲ್ಲಾ ವರ್ಗದವರಿಗೂ 
ಹಂಚಿಕೆ ಮಾಡಲಾಗಿರುತ್ತದೆ 


ಮೂಲೆ ವಿಷೇಶನಗಳನ್ನು ನಿಯಮಾನುಸಾರ 
ಬಕಂರಂಗ ಹರಾಜು ಮಾಡಲಾಗಿದೆ 


ಕಳೆದ 5  ಪರ್ಷಗಳಿಂದ ಪ್ರುಸ್ತುತವರೆಗೆ 
ಯಾಪುದೇ ನಿವೇಶನಗಳನ್ನು ಹಂಚಿಕೆ 
| ಮಾಡಿರುಪುನಿಲ್ಲ. 

ಈ) | ಐ.ಡಿ.ಎಸ್‌.ಎಂ.ಟಿ ಯೋಜನೆಯಡಿ ಸದರಿ ಬಡಾವಣೆಯಲ್ಲಿ ಹಂಜಿಕೆಮಾಡುವ 
ಉಳಿದಿರುವ ನಿವೇಶನವನ್ನು ಯಾವ ಬಗ್ಗೆ ಯಾವುದೇ ನಿವೇಶನಗಳು ಬಾಕಿ 
ಮಾನದಂಡವನ್ನು ಅನುಸರಿಸಿ ಯಾವಾಗ| ಇರುವುದಿಲ್ಲ. 
ಹಂಚಿಕೆ ಮಾಡಲಾಗುವುದು? 

(ವಿವರ ನೀಡುವುದು) 


ಕಡತ ಸಂಖ್ಯೆ: ನಅಇ 003 ತುಮಪಾ 2020(%) 


\ 


4 4 \ 
(ಬಿ ಎ ಬಸವರಾಜ) 
ನಗರಾಭಿವೃದ್ಧಿ ಸಚಿವರು 


